ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 26-03-2021 ಪ್ರಶ್ನೆ ಸಂಖ್ಯೆ: 1933(2215) 

ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಕೆ. ಪ್ರತಾಪಚಂದ್ರ ಶೆಟ್ಟ (ಸ್ಠಳೀಯ ಸಂಸ್ಥೆಗಳ ಕೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 26-03-2021 

ಉತ್ತರಿಸುವ ಸಚಿವರು: ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಸಾರಿಗೆ ಸಚಿವರು 


ವಿಷಯ: ರಾಜ್ಯದ ಕೆ.ಎಸ್‌.ಆರ್‌.ಟೆ.ಸಿ, ಬಸ್‌ ನಿಲ್ದಾಣಗಳ ನಿರ್ಮಾಣ ಕುರಿತು 


(ಅ) ರಾಜ್ಯದ ಯಾವ ಯಾವ ಜಿಲ್ಲಾ ಹಾಗೂ ತಾಲ್ಲೂಕು ಕೇಂದ್ರಗಳಲ್ಲಿ ಕೆ.ಎಸ್‌.ಆರ್‌.ಟಿ.ಸಿ. 
ಬಸ್‌ ನಿಲ್ಮಾಣಗಳನ್ನು ನಿರ್ಮಿಸಲಾಗಿದೆ; ಯಾವ ಜಿಲ್ಲೆಯಲ್ಲಿ ನಿರ್ಮಿಸಲು ಬಾಕಿ ಇದೆ; 
(ಜಿಲ್ಲಾವಾರು, ತಾಲ್ಲೂಕುವಾರು ಮಾಹಿತಿ ನೀಡುವುದು) 


(ಆ) ಕೆ.ಎಸ್‌.ಆರ್‌.ಟಿ.ಸಿ, ಬಸ್‌ ನಿಲ್ದಾಣಗಳನ್ನು ನಿರ್ಮಿಸಲು ಬಾಕಿಯಿರುವ ಜಿಲ್ಲೆ ಮತ್ತು 
ತಾಲ್ಲೂಕು ಕೇಂದ್ರಗಳಲ್ಲಿ ಸ್ಥಳವನ್ನು ಕಾಯ್ಗಿರಿಸಲಾಗಿದೆಯೇ; ಕಾಯ್ಗಿರಿಸದೇ ಇದ್ದಲ್ಲಿ 
ಯಾವಾಗ ಕಾಯ್ದಿರಿಸಲಾಗುವುದು; ಬಸ್‌ ವಿಲ್ಮಾಣ ನಿರ್ಮಾಣದ ಸಂಪೂರ್ಣ 
ಪ್ರಕ್ರಿಯೆಯನ್ನು ಯಾವ ಕಾಲಮಿತಿಯಲ್ಲಿ ಮುಗಿಸಲಾಗುವುದು; 


(ಇ) ರಾಜ್ಯದಲ್ಲಿ ಬೆಂಗಳೂರನ್ನು ಹೊರತುಪಡಿಸಿ ಅತೀ ಹೆಚ್ಚು ಬಸ್ಸು ಹಾದುಹೋಗುವ 
ಕೆ.ಎಸ್‌.ಆರ್‌.ಟಿ.ಸಿ, ಬಸ್‌ ನಿಲ್ದಾಣಗಳಾವುವು; (1 ರಿಂದ 10 ಕ್ರಮಾಂಕದಲ್ಲಿ ಹೆಸರಿಸುವುದು) 
ಅವುಗಳಲ್ಲಿ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಲಾಗಿದೆಯೇ? 


